ಚುಕ್ಕೆ ಗುರುತಿಲ್ಲದಪ್ನೆ ಸಂಖ್ಯೆ 


609 


ಮಾನ್ಯ ಸದಸ್ಯರ ಹೆಸರು 


ಶ್ರೀ ಪುಟ್ಟಣ್ಣ (ಶಿಕ್ಷಕರ ಕ್ಷೇತ) 


ಉತ್ತರಿಸುವ ದಿನಾಂಕ 


21.02.2022 


ಉತ್ತರಿಸುವ ಸಚಿವರು 


ಉನ್ನತ ಶಿಕ್ಷಣ, ಐಟಿ-ಬಿಟಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, 
ವಿದ್ಯುನ್ನಾನ ಹಾಗೂ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ 
ಜೀವನೋಪಾಯ ಇಲಾಖೆ ಸಚಿವರು 


ಪ್ರಶ್ನೆ ಉತ್ತರ 

(ಅ) | ತಾಂತ್ರಿಕ ಶಿಕ್ಷಣ ಇಲಾಖೆ ತಾಂತ್ರಿಕ ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿ 15 ಸರ್ಕಾರಿ 
ವ್ಯಾಪ್ತಿಯ ಸರ್ಕಾರಿ | ಇಂಜಿನಿಯರಿಂಗ್‌(14 ಹಗಲು ಪಾಳಿಯ ಮತ್ತು 01 ಸಂಜೆ 
ಇಂಜಿನಿಯರಿಂಗ್‌, ಪಾಲಿಟಿಕ್ಸಿಕ | ಪಾಳಿಯ), 91 ಸರ್ಕಾರಿ ಪಾಲಿಟೆಕ್ಸಿಕ್‌(89 ಹೆಗಲು ಪಾಳಿಯ 
ಮತ್ತು ಕಿರಿಯ ತಾಂತ್ರಿಕ | ಮತ್ತು 2 ಸಂಜೆ ಪಾಳಿಯ) ಮತ್ತು 06 ಸರ್ಕಾರಿ ಕಿರಿಯ ತಾಂತ್ರಿಕ 
ಶಾಲೆಗಳ ಸಂಖ್ಯೆ ಎಷ್ಟು; ಶಾಲೆಗಳು ಕಾರ್ಯನಿರ್ವಹಿಸುತ್ತಿವೆ. 
(ಹೆಸರು ವಿಳಾಸದೊಂದಿಗೆ | ವಿವರಗಳನ್ನು ಅನುಬಂಧ 1(ಎ), (ಬಿ) ಮತ್ತು 1ಿ)ಗಳಲ್ಲಿ 
ವಿವರ ನೀಡುವುದು) ನೀಡಲಾಗಿದೆ. 

(ಆ) | ಸದರಿ ಸಂಸ್ಥೆಗಳಲ್ಲಿ ಸದರಿ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬೋಧಕ! ಬೋಧಕೇತರ 
ಕಾರ್ಯನಿರ್ಷಹಿಸುತ್ತಿರುವ ಸಿಬ್ಬಂದಿಗಳ ಸಂಖ್ಯಾ ವಿವರ ಈ ಕೆಳಕಂಡಂತಿದೆ. 


ಜೋಧಕ /ಬೋಧಕೇತರ ಸಂಖ್ಯೆ 
ಎಷ್ಟು: (ವಿವರ ನೀಡುವುದು) 


ಬೋಧಕ ಸಿಬ್ಬಂದಿಗಳ ವಿವರ 
ಭರ್ತಿಯಾಗಿ 
ಸಂಸ್ಥೆಯ ವಿವರ ಮಂಜೂರಾದ ಖಾಲಿಯಿರುವ 
ರುವ 
- ಹುದ್ದೆಗಳು ಹುದ್ದೆಗಳು 

ಣಿ ಹುದ್ದೆಗಳು K 
ಸರ್ಕಾರಿ 
ಇಂಜಿನಿಯರಿಂಗ್‌ 646 344 302 
ಕಾಲೇಜು 
ಸರ್ಕಾರಿ ಪಾಲಿಟೆಕ್ಸಿಕ್‌ | 2812 1899 913 
ಸರ್ಕಾರಿ ಕಿರಿಯ 

K 53 24 29 

ತಾಂತ್ರಿಕ ಶಾಲೆಗಳು 
ಒಟ್ಟು 3511 | 2267 1244 


(ಇ) 


ಸದರಿ ಸಂಸ್ಥೆಗಳಿಗೆ ಸರ್ಕಾರದಿಂದ 
ಮಂಜೂರಾಗಿರುವ 
ಸಿಬ್ದಂದಿಗಳೆಷ್ಟು: 


(ವಿವರ ನೀಡುವುದು) 


(ಈ) 


.| ಸದರಿ ಕಾಲೇಜುಗಳಲ್ಲಿ 
ಸಿಬ್ಬಂದಿಗಳ ಕೊರತೆಯಿಂದ 
ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ 
ತೊಂದರೆಯಾಗಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: 


ಬೋಧಕೇತರ ಸಿಬ್ಬಂದಿಗಳ ವಿವರ 
ಸಂಸ್ಥೆಯ ವಿವರ ಮಂಜೂರಾದ | ಭರ್ತಿಯಾದ | ಖಾಲಿಯಿರುವ 
ಹುದ್ದೆಗಳು, ಹುದ್ದೆಗಳು ಹುದ್ದೆಗಳು 
ಸರ್ಕಾರಿ 
ಇಂಜಿನಿಯರಿಂಗ್‌ 1150 138 1012 
ಕಾಲೇಜು 
ಸರ್ಕಾರಿ ಪಾಲಿಟಿಕ್ಸಿಕ್‌ 4642 980 3662 
ಸರ್ಕಾರಿ ಕಿರಿಯ ತಾಂತ್ರಿಕ ' 
ತಾಲೆಗಳು 174 40 134 
ಒಟ್ಟು 5966 1158 4808 
ಬೋಧಕ ಬೋಧಕೇತರ 
ಸಂಸ್ಥೆಯ ವಿವರ ಮಂಜೂರಾಥಿ[] ಮಂಜೂರಾದ 
ಹುದ್ದೆಗಳು ಹುದ್ದೆಗಳು 
ಸರ್ಕಾರಿ ಇಂಜಿನಿಯರಿಂಗ್‌ 
646 1150 
ಕಾಲೇಜು 
ಸರ್ಕಾರಿ ಪಾಲಿಟೆಕ್ಸಿಕ್‌ 2812 4642 
ಸರ್ಕಾರಿ ಕಿರಿಯ ತಾಂತ್ರಿಕ 
53 174 
| ಶಾಲೆಗಳು K 7 
ಒಟ್ಟು 3511 5966 


ಖಾಲಿ ಇರುವ ಬೋಧಕ ಹುದ್ದೆಗಳಿಗೆದುರಾಗಿ ವಿದ್ಯಾರ್ಥಿಗಳ | 
ಶೈಕ್ಷಣಿಕ ಹಿತದೃಷ್ಟಿಯಿಂದ ಪ್ರಸ್ತುತ ಅರೆಕಾಲಿಕ ಅತಿಥಿ ಉಪನ್ಯಾಸಕರನ್ನು 
ನೇಮಕ ಮಾಡಿಕೊಂಡು ಪಾಠ ಪ್ರವಚನ ನಡೆಸಲಾಗುತ್ತಿದೆ ಮತ್ತು 
ಸಂಸ್ಥೆಗಳ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಖಾಲಿ ಇರುವ ಗ್ರೂಪ್‌-ಡಿ 
ಹುದ್ದೆಗಳ ಎದುರಾಗಿ ಹೊರಗುತ್ತಿಗೆ ನೌಕರರನ್ನು ನೇಮಿಸಿಕೊಂಡು ಕೆಲಸ 
ಕಾರ್ಯಗಳನ್ನು ನಿರ್ವಹಿಸಲಾಗುತ್ತಿದೆ. 


(mಉ) 


ಬಂದಿದ್ದಲ್ಲಿ, ಖಾಲಿ ಹುದ್ದೆಗಳನ್ನು 
ಯಾವಾಗ ತುಂಬಲಾಗುತ್ತದೆ? 
(ವಿವರ ನೀಡುವುದು) 


ಸದರಿ ಸಂಸ್ಥೆಗಳಲ್ಲಿನ ಬೋಧಕ ಸಿಬ್ಬಂದಿಗಳನ್ನು ಎಐಸಿಟಿಇ 
ನಿಯಮಗಳ ಅನ್ವಯ ಭರ್ತಿ ಮಾಡಬೇಕಾಗಿದ್ದು, ಮಾರ್ಚ್‌ 2019 
ರಂದು 07ನೇ ಎಐಸಿಟಿಇ ನಿಯಮಗಳು ಜಾರಿಗೆ ಬಂದಿದ್ದು, ಇದರನ್ವಯ 
ನೇಮಕಾತಿ ವಿಧಾನ, ವದ್ಯಾರ್ಹತೆ ಮತ್ತು ಸೇವಾ ಷರತ್ತುಗಳನ್ನು ವೃಂದ 
ಮತ್ತು ನೇಮಕಾತಿ ನಿಯಮಾವಳಿಗಳಲ್ಲಿ ಅಳವಡಿಸಿಕೊಂಡ ನಂತರ 
ಸದರಿ ಹುದ್ದೆಗಳನ್ನು ಭರ್ತಿ ಮಾಡಬೇಕಾಗಿರುತ್ತದೆ. ಈ ಸಂಬಂಧ ವೃಂದ 
ಮತ್ತು ನೇಮಕಾತಿ ನಿಯಮಾವಳಿಗಳನ್ನು ಪರಿಷ್ಕರಿಸಲು ಕ್ರಮ 


ವಹಿಸೆಲಾಗುತ್ತಿದೆ. 


ಆರ್ಥಿಕ ಇಲಾಖೆಯ ಸುತ್ತೋಲೆ ಸಂಖ್ಯೆಆಇ 03 ಬಿಎಂ 
2020, ದಿ:06.07.2020ರಲ್ಲಿ ಕೋವಿಡ್‌ 19 ಹಿನ್ನೆಲೆಯಲ್ಲಿ, 2020- 
21ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ಕಲ್ಯಾಣ ಕರ್ನಾಟಕ ವೃಂದದ 
ಹುದ್ದೆಗಳನ್ನು ಹಾಗೂ ಬ್ಯಾಕ್‌-ಲಾಗ್‌ ಹುದ್ದೆಗಳು ಸೇರಿದಂತೆ ಎಲ್ಲಾ 
ನೇರ ನೇಮಕಾತಿ ಹುದ್ದೆಗಳನ್ನು ಭರ್ತಿ ಮಾಡುವುದನ್ನು ಮುಂದಿನ 
ಆದೇಶದವರೆಗೆ ತಡೆಹಿಡಿಯಲಾಗಿದೆ ಎಂದು ತಿಳಿಸಲಾಗಿದೆ. 

ಆರ್ಥಿಕ ಇಲಾಖೆಯ ಸುತ್ತೋಲೆ ಸಂಖ್ಯೆಆಇ 02 ಬಿಇಎಂ 
2021 ದಿನಾಂಕ:24-11-2021ರಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 
ಅಭಿವೃದ್ಧಿ ಕಾರ್ಯಗಳನ್ನು ಅನುಷ್ಠಾನಗೊಳಿಸಲು 
ಅನುಕೂಲವಾಗುವಂತೆ ಸೇರ ನೇಮಕಾತಿಯಡಿ ಬಾಕಿ ಇರುವ 
ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಗಳನ್ನು ಮುಂದುವರೆಸಿ, 
ಭರ್ತಿ ಮಾಡಿಕೊಳ್ಳಲು ಸುತ್ತೋಲೆ ಸಂಖ್ಯೆೇಆಇ 03 ಬಿಇಎಂ 2020, 
ದಿನಾಂಕ:06.07.2020ರಿಂದ ವಿನಾಯಿತಿ ನೀಡಲಾಗಿದೆ. ಅದರಂತೆ, 
ಕಲ್ಮಾಣ , ಕರ್ನಾಟಕದ ಹುದ್ದೆಗಳನ್ನು ಭರ್ತಿಮಾಡಲು 
ನಿಯಮಾನುಸಾರ ಕ್ರಮವಹಿಸಲಾಗುತ್ತಿದೆ. 

ಉಳಿದಂತೆ, ನೇರ ನೇಮಕಾತಿ ಮೂಲಕ ಭರ್ತಿ 
ಮಾಡಬೇಕಾಗಿರುವ  ಬೋಧಕ/ಬೋಧಕೇತರ ' ಹುದ್ದೆಗಳನ್ನು 
ಭರ್ತಿಮಾಡುವ ಸಂಬಂಧ ಆರ್ಥಿಕ ಇಲಾಖೆಯ ನಿರ್ಬಂಧ ತೆರವಾದ 
ನಂತರ ಹಾಗೂ ಇಲಾಖಾ ವೃಂದ ಮತ್ತು ನೇಮಕಾತಿ 
ನಿಯಮಾವಳಿಗಳಿಗೆ ತಿದ್ದುಪಡಿ. ತಂದು ಖಾಲಿ ಇರುವ ಹುದ್ದೆಗಳನ್ನು 
ಭರ್ತಿಮಾಡಲು ನೇಮಕಾತಿ ಪ್ರಕ್ರಿಯೆಗೆ ಕ್ರಮಕ್ಕೆ ಗೊಳ್ಳಲಾಗುವುದು. 


ಮುಂದುವರೆದು, ಮುಂಬಡ್ತಿ ಮೂಲಕ ಭರ್ತಿಮಾಡಬೇಕಾಗಿರುವ 
ಬೋಧಕೇತರ ಹುದ್ದೆಗಳನ್ನು ಇಲಾಖಾ ಹಂತದಲ್ಲಿ ಮುಂಬಡ್ತಿ ಮೂಲಕ | 
ಭರ್ತಿ ಮಾಡಲು ಕಮ ಜರುಗಿಸಲಾಗುತ್ತಿದೆ. 


ಇಡಿ 14 ಟಿಪಿಇ 2022 


(ಡಾ। ಅಶ್ವತ್ಥ ರಾಯಣ್‌.ಸಿ.ಎನ್‌) 
ಉನ್ನತ ಶಿಕ್ಷಣ, ಐಟಿ-ಬಿಟಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, 
ವಿದುನ್ನಾನ ಹಾಗೂ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ 
ಹಾಗೂ ಜೀವನೋಪಾಯ ಇಲಾಖೆ ಸಚಿವರು 


ಅನುಬಂಧ -1(ಎ) 


ಕ್ರಸಂ ಪಾಲಿಟೆಕ್ಸಿಕ್‌ನ ಹೆಸರು ಮತ್ತು ವಿಳಾಸ 
1) ಬೆಂಗಳೂರು ಜಿಲ್ಲೆ 

1 |ಎಸ್‌.ಜೆ. ಸರ್ಕಾರಿ ಪಾಲಿಟೆಕ್ಸಿಕ್‌, ಶೇಷಾದ್ರಿ ರೋಡ್‌ ಕೆ.ಆರ್‌. ಸರ್ಕಲ್‌, ಬೆಂಗಳೂರು - 560001 
2 ಎಸ್‌.ಜೆ. ಸರ್ಕಾರಿ (ಸಂಜೆ) ಪಾಲಿಟೆಕ್ಸಿಕ್‌, ಶೇಷಾದ್ರಿ ರೋಡ್‌, ಬೆಂಗಳೂರು - 560001 
3 | ಸರ್ಕಾರಿ ಮುದ್ರಣ ತಂತ್ರಜ್ಞಾನ ಸಂಸ್ಥೆ, ಮಹಾರಾಣಿ ಸೈನ್ಸ್‌ ಕಾಲೇಜು ಎದುರು, ಬೆಂಗಳೂರು-560001. 
4 |ಸರ್ಕಾರಿ ಮಹಿಳಾ ಪಾಲಿಟೆಕ್ಸಿಕ್‌, ಶೇಷಾದ್ರಿ ರೋಡ್‌, ಕೆ.ಆರ್‌.ಸರ್ಕಲ್‌, ಬೆಂಗಳೂರು - 560001 

ಸರ್ಕಾರಿ ಜಿ.ಆರ್‌.ಕಮರ್ಷಿಯಲ್‌ ಪ್ರಾಕ್ಟೀಸ್‌ ಇನ್‌ಸ್ಪಿಬ್ಯೂಟ್‌, ಎಸ್‌ಜೆಪಿ ಕ್ಯಾಂಪಸ್‌, ಶೇಷಾದ್ರಿ ರೋಡ್‌, 
i ಬೆಂಗಳೂರು-560001 
6 |ಸರ್ಕಾರಿ ಜವಳಿ ತಾಂತ್ರಿಕ ಸಂಸ್ಥೆ ಎಸ್‌ಜೆಪಿ ಕ್ಯಾಂಪಸ್‌, ಬೆಂಗಳೂರು- 560001 

ಸರ್ಕಾರಿ ಆರ್‌.ಸಿ. ಇನ್‌ಸ್ಪಿಟ್ಯೂಟ್‌ ಆಫ್‌ ಬಿಸಿನೆಸ್‌ ಮ್ಯಾನೇಜ್‌ಮೆಂಟ್‌, ಸಿವಿ ರಾಮನ್‌ ಬ್ಲಾಕ್‌, 
( ಕ್ಯಾಂಪಸ್‌, ಶೇಷಾದ್ರಿ ರೋಡ್‌, ಬೆಂಗಳೂರು-560001 
8 |ಸರ್ಕಾರಿ ಪಾಲಿಟೆಕ್ಸಿಕ್‌, ಬಿದರಹಳ್ಳಿ ಹೋಬಳಿ, ಚನ್ನಸಂದ್ರ, ಬೆಂಗಳೂರು -560067 

ಸರ್ಕಾರಿ ಪಾಲಿಟೆಕಿಕ್‌, ಸರ್ವೇ ನಂ.127 & 132, ಇಮ್ಮಡಿಹಳ್ಳಿ ವೈಟ್‌ಫೀಲ್ಡ್‌ ರೋಡ್‌, ಬೆಂಗಳೂರು- 
: 560066. 
10 |ಸರ್ಕಾರಿ ಚಲನಚಿತ್ರ ಮತ್ತು ದೂರದರ್ಶನ ಸಂಸ್ಥೆ, ಹೆಸರಘಟ್ಟ ಅಂಚೆ, ಬೆಂಗಳೂರು-560088 

2) ರಾಮನಗರ ಜಿಲ್ಲೆ 

ಸರ್ಕಾರಿ ಮಹಿಳಾ ಪಾಲಿಟೆಕಿಕ್‌ ಕೆಎಸ್‌ಆರ್‌ಟಿಸಿ ಬಸ್‌ ಸಾರಿರಿ :*ಯಂಡ್‌ ಹತ್ತಿರ, ಬಿಎಂ ರೋಡ್‌, 
y ರಾಮನಗರ-562159. 
12 |ಸರ್ಕಾರಿ ಪಾಲಿಟೆಕಿಕ, ಜನಪದ ಲೋಕ ಹತ್ತಿರ, ಬಿ.ಎಂ.ರೋಡ್‌, ರಾಮನಗರ-562159, 
13 |ಸರ್ಕಾರಿ ಪಾಲಿಟೆಕ್ಸಿಕ್‌, ಬಿ.ಎಂ.ರೋಡ್‌, ಚನ್ನಪಟ್ಟಣ, ರಾಮನಗರ ಜಿಲ್ಲೆ - 562160 

3) ಕೊಪ್ಪಳ ಜಿಲ್ಲೆ 
14 |ಸರ್ಕಾರಿ ಪಾಲಿಟೆಕ್ನಿಕ್‌, ಗದಗ್‌ ರೋಡ್‌, ದಡೇಗಲ್‌, ಕೊಪ್ಪಳ-583231. 
15 |ಸರ್ಕಾರಿ ಪಾಲಿಟೆಕ್ಸಿಕ್‌, ಕುಷ್ನಗಿ, ತೆನಗುಂಟಿ ರೋಡ್‌, ಕುಷ್ಪಗಿ-583277, 
16 Bi ಪಾಲಿಟೆಕ್ಸಿಕ್‌, ನಾಗಮಂಗಲ ವಿಲೇಜ್‌, ಕಾರಟಗಿ ಕೊಪ್ಪಳ ಜಿಲ್ಲೆ. 
4) ಬೆಳಗಾವಿ ಜಿಲ್ಲೆ 

7 [ಸರ್ಕಾರ ಪಾಲಿಟಿಕ್ಸಿಕ, ಕಾಕತಿವಸೆ ರೋಡ, ಚೆನ್ನಮ್ಮ ಸರ್ಕಲ್‌ ಹತ್ತಿರ, ಬೆಳಗಾವಿ-590002 


ಸರ್ಕಾರಿ ಪಾಲಿಟೆಕ್ಸಿಕ್‌, ಸರ್ವೇ ನಂ. 1048/ಎ, ಕೆಎಸ್‌ಎಸ್‌ಐಡಿಸಿ ಇಂಡಸ್ಟಿಯಲ್‌ ಎಸ್ಟೇಟ್‌, ಸಟ್ಟಿ ರೋಡ್‌, 
ಕು 
18 ಅಥಣಿ-591304, 


5) ಬಳ್ಳಾರಿ ಜಿಲ್ಲೆ 


19 [ಸರ್ಕಾರಿ ಪಾಲಿಟೆಕ್ಸಿಕ್‌, ಘೋರ್ಟ್‌,ಹೊಸಪೇಟ್‌ ರೋಡ್‌,ಬಳ್ಳಾರಿ-583102 


20 |ಸರ್ಕಾರಿ ಪಾಲಿಟೆಕ್ನಿಕ್‌, ಗುದೆಕೋಟಿ ರೋಡ್‌, ಕೂಡ್ಡಗಿ-583135, 


21 |ಸರ್ಕಾರಿ ಪಾಲಿಟೆಕ್ಸಿಕ್‌, ಸರ್ಕಾರಿ ಫಸ್ಟ್‌ ಗೇಡ್‌ ಕಾಲೇಜ್‌ ಕ್ಯಾಂಪಸ್‌, ಹೊಸಪೇಟ್‌ ರೋಡ್‌, ಕಂಫ್ಲಿ- 


583132, 


6) ಬೀದರ್‌ ಜಿಲ್ಲೆ 


22 ಸರ್ಕಾರಿ ಪಾಲಿಟೆಕ್ಸಿಕ್‌, ಬೀದರ್‌, ಮೇಲೂರ್‌ ರೋಡ್‌,ಬೀದರ್‌-585403. 


23 [ಸರ್ಕಾರಿ ಪಾಲಿಟೆಕ್ಸಿಕ್‌, ಔರಾದ್‌. ಓಲ್ಡ್‌ ತಹಶೀಲ್‌ ಆಫೀಸ್‌ ಬಿಲ್ಲಿಂಗ್‌, ಔರಾದ್‌-585326. 


7) ವಿಜಯಪುರ ಜಿಲ್ಲೆ 


24 [ಸರ್ಕಾರಿ ಪಾಲಿಟೆಕ್ಸಿಕ್‌, ಬಾಗಲಕೋಟ್‌ ರೋಡ್‌, ಬಿಜಾಪುರ-586101.(ವಿಜಯಪುರ-586109) 


25 [ಸರ್ಕಾರಿ ಪಾಲಿಟೆಕ್ನಿಕ್‌, ರುಳ8-586204, 


26 | ಸರ್ಕಾರಿಪಾಲಿಟೆಕ್ಲಿಕ್‌, ಬಸವನಬಾಗೇವಾಡಿ, ವಿಜಯಪುರಜಿಲ್ಲೆ- 586216 


8) ಚಿಕ್ಕಮಗಳೂರು ಬಿಲ್ಲೆ 


271 |ಡಿಎಸಿಜಿ ಸರ್ಕಾರಿ ಪಾಲಿಟೆಕ್ಸಿಕ್‌, ರತ್ನಗಿರಿ ರೋಡ್‌, ಚಿಕ್ಕಮಗಳೂರು-577101. 


28 |ಸರ್ಕಾರಿ ಪಾಲಿಟೆಕ್ಸಿಕ್‌, ಕೊಪ್ಪ, ಚಿಕ್ಕಮಗಳೂರು ಜಿಲ್ಲೆ-577126 


9) ದಕ್ಷಿಣ ಕನ್ನಡ ಬಿಲ್ಲೆ 


29 |ಸರ್ಕಾರಿ ಮಹಿಳಾ ಪಾಲಿಟೆಕ್ಸಿಕ್‌, ಏರ್‌ಪೋರ್ಟ್‌ ರೋಡ್‌, ಬೋಂದೆಳ್‌, ಮಂಗಳೂರು-575008 


30 |ಕರ್ನಾಟಕ (ಸರ್ಕಾರಿ) ಪಾಲಿಟೆಕ್ಸಿಕ್‌, ಕದ್ರಿ ಹಿಲ್ಸ್‌, ಮಂಗಳೂರು-575004, ದಕ್ಷಿಣ ಕನ್ನಡ. 


31 |ಕರ್ನಾಟಕ (ಸರ್ಕಾರಿ) ಸಂಜೆಪಾಲಿಟೆಕ್ಸಿಕ್‌, ಕದ್ರಿಹಿಲ್ಸ್‌ ಮಂಗಳೂರು-575004 


32 [ಸರ್ಕಾರಿ ಪಾಲಿಟೆಕ್ನಿಕ್‌, ಬಂಟ್ಞಾಳೆ ತಾಲ್ಲೂಕು, ಬಂಟ್ವಾಳ 57221 


10) ಧಾರವಾಡ ಜಿಲ್ಲೆ. 


33 ಸರ್ಕಾರಿ ಮಹಿಳಾ ಪಾಲಿಟೆಕ್ಲಿಕ್‌, ವಿದ್ಯಾನಗರ್‌, ಹುಬ್ಬಳ್ಳಿ-580021, ಧಾರವಾಡ ಜಿಲ್ಲೆ. 


A 


34 |ಸರ್ಕಾರಿ ಪಾಲಿಟೆಕ್ಸಿಕ್‌, ವಿದ್ಯಾನಗರ್‌, ಹುಬ್ಬಳ್ಳಿ-580021, ಧಾರವಾಡ. 


11) ಗುಲಬರ್ಗಾ ಜಿಲ್ಲೆ 


35 ಸರ್ಕಾರಿ ಪಾಲಿಟೆಕ್ಸಿಕ್‌, ಐವಾನ್‌-ಇ-ಶಾಹಿ ಎರಿಯಾ ಸ್ಟೇಷನ್‌ ರೋಡ್‌, ಗುಲಬರ್ಗಾ-585102. 


36 [ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್‌, ಐವಾನ್‌-ಇ-ಶಾಹಿ ರೋಡ್‌, ಗುಲಬರ್ಗಾ-585102 


37 [ಸರ್ಕಾರಿ ಪಾಲಿಟಿಕ್ಸಿಕ್‌, ಅಫಜಲ್‌ಪುರ-585301, 
38 |ಸರ್ಕಾರಿ ಪಾಲಿಟೆಕ್ಸಿಕ್‌, ಕಾಳಗಿ-585312, ಗುಲ್ಬರ್ಗ ಜಿಲ್ಲೆ 
12) ಯಾದಗಿರಿ. 

39 |ಸರ್ಕಾರಿ ಪಾಲಿಟೆಕ್ಸಿಕ್‌, ಸುರಪುರ-585224, 

13) ಹಾಸನ ಜಿಲ್ಲೆ. 
40 | ಶೀಮತಿ ಎಲ್‌.ವಿ. ಸರ್ಕಾರಿ ಪಾಲಿಟೆಕ್ಸಿಕ್‌, ಬಿ.ಎಂ.ರೋಡ್‌, ಡೈರಿ ಸರ್ಕಲ್‌, ಹಾಸನ-573201 
a [ಸಕಾರಿ ಮಹಿಳಾ ಪಾಲಿಟಿಕ್ಸ್‌, ಹರ್ಷ ಮಹಲ್‌ ರೋಡ್‌, ಹಾಸನ-573201. 
42 | ಸರ್ಕಾರಿ ಪಾಲಿಟಿಕ್ಸಿಕ್‌, ಕೆಂಪೇಗೌಡ ಸ್ಟ್ಯಾಚ್ಯು ಹತ್ತಿರ. ಬೇಲೂರು 
43 |ಸರ್ಕಾರಿ ಪಾಲಿಟೆಕ್ನಿಕ್‌, ಹೊಳೆನರಸೀಪುರ 
44 |ಸರ್ಕಾರಿ ಮಹಿಳಾ ಪಾಲಿಟೆಕ್ಲಿಕ್‌, ಹೊಳೆನರಸಿಪುರ-573211 
45 |ಸರ್ಕಾರಿ ಪಾಲಿಟೆಕ್ಸಿಕ್‌, ಮೋಸಳೆಹೊಸಳ್ಳಿಹಾಸನ-573212 

14) ಕೊಡಗು ಜಿಲ್ಲೆ. 
46 [ಸರ್ಕಾರಿ ಪಾಲಿಟೆಕ್ಸಿಕ್‌, ಬಿ.ಎಂ.ರೋಡ್‌, ಕುಶಾಲನಗರ-571234, 

15) ಚಿಕ್ಕಬಳ್ಳಾಪುರ ಬಿಲ್ಲೆ 

47 [ಸರ್ಕಾರಿ ಪಾಲಿಟೆಕ್ಸಿಕ್‌, ಜಾನಿ ಸ್ಥೇಡಿಯಂ ಎದುರು, ಚಿಂತಾಮಣಿ-563125, 
48 | ಸರ್ಕಾರಿ ಪಾಲಿಟೆಕ್ಸಿಕ್‌, ಎನ್‌ಹೆಚ್‌-7, ಬಾಗೇಪಲ್ಲಿ-561207, 
49 |ಸರ್ಕಾರಿ ಪಾಲಿಟೆಕ್ಸಿಕ್‌, ಗೌರಿಬಿದನೂರು, ಚಿಕ್ಕಬಳ್ಳಾಪುರ ಜಿಲ್ಲೆ- 561208 

16) ಕೋಲಾರ ಜಿಲ್ಲೆ 
50 |ಸರ್ಕಾರಿ ಗಣಿ ಶಿಕ್ಷಣ ಶಾಲೆ (ಸ್ಕೂಲ್‌ ಆಫ್‌ ಮೈನ್ಸ್‌. ಕೆ.ಜಿ.ಎಫ್‌ 
51 .| ಸರ್ಕಾರಿ ಪಾಲಿಟೆಕ್ಸಿಕ್‌, ಎನ್ನೆಚ್‌-4, ಕಾಂತರಾಜ ರೈಲ್‌, ಕೋತಮಂಗಲ ಪೋಸ್ಟ್‌ ಮುಳಬಾಗಿಲು- 

563127 

52 |ಸರ್ಕಾರಿ ಪಾಲಿಟೆಕ್ಸಿಕ, ಸರ್ವೆ ನಂ.1, ಸ್ಕೂಲ್‌ ಆಫ್‌ ಮೈನ್ಸ್‌ ಹಿಂಭಾಗೆ, ಕೋರಮಂಡಲ, ಕೆ.ಜಿ.ಎಫ್‌- 


563118, 


17) ಮಂಡ್ಯ ಜಿಲ್ಲೆ. 


53 [ಸರ್ಕಾರಿ ಪಾಲಿಟೆಕ್ಸಿಕ್‌. ಕಿಕ್ಕೇರಿ-ಚೆನ್ನರಾಯಪಟ್ಟಣ ರೋಡ್‌, ಕೆ.ಆರ್‌.ಪೇಟೆ (ಕೃಷ್ಣರಾಜಪೇಟೆ) 
54 |ಸರ್ಕಾರಿ ಪಾಲಿಟೆಕ್ಸಿಕ್‌, ಅರೆಕೆರೆ-571415, ಶ್ರೀರಂಗಪಟ್ಟಣ, 
55 |ಸರ್ಕಾರಿ ಪಾಲಿಟೆಕಿಕ್‌, ನಾಗಮಂಗಲ ತಾಲ್ಲೂಕು, ನಾಗಮಂಗಲ-571432, 


18) ಮೈಸೂರು ಜಿಲ್ಲೆ 


56 [ಸರ್ಕಾರಿ ಸಿಪಿಸಿ ಪಾಲಿಟೆಕ್ಸಿಕ, ಅಶೋಕ ರೋಡ್‌, ಎನ್‌.ಆರ್‌.ಮೊಹಲ್ಲಾ, ಮೈಸೂರು-570007 
57 [ಸರ್ಕಾರಿ ಪಾಲಿಟೆಕ್ಸಿಕ್‌, ಮಿರ್ಲೆ-571603 
19) ರಾಯಚೂರು ಬಿಲ್ಲೆ 
58 [ಸರ್ಕಾರಿ ಪಾಲಿಟೆಕ್ನಿಕ್‌, ನಾಗರ್‌ಗುಂಡ್‌ ರೋಡ್‌, ದೇವದುರ್ಗ-584111 
59 [ಸರ್ಕಾರಿ ಪಾಲಿಟೆಕ್ಸಿಕ್‌, ಮಾಣಿಕ್‌ ಪ್ರಭು ಟೆಂಪಲ್‌ ಹತ್ತಿರ, ಬಿಜನ್‌ಗರೆ ರೋಡ್‌, ರಾಯಜೂರು 584105 


[ಸರ್ಕಾರಿ ಪಾಲಿಟೆಕ್ನಿಕ್‌, ಬಸ್‌ ಡಿಪೋ ಎದುರು.ಮುದಗಲ್‌ ಕೋಡ್‌, ಿಂಗಸಗೂರು 384122 


20) ತುಮಕೂರು ಜಿಲ್ಲೆ 


[ಸರ್ಕಾರಿ ಪಾಲಿಟೆಕ್ಸಿಕ, ಬಿ.ಹೆಚ್‌.ರೋಡ್‌, ತುಮಕೂರು-572103. 


62 |ಸರ್ಕಾರಿ ಪಾಲಿಟಿಕ್ಲಿಕ್‌, ಸುಬ್ರಮಣ್ಯ ನಗರ, ಎಸ್‌ಬಿಎಂ ರೋಡ್‌, ತುರುವೆಕೆರೆ-572227. 
63 |ಸರ್ಕಾರಿ ಪಾಲಿಟೆಕ್ಸಿಕ್‌ ಶಿರಾ, ಸಿಲ್ಕ್‌ ಫಾರಂ ಹತ್ತಿರ ಎನ್‌ಎಚ್‌-48, ಶಿರಾ 
21) ಉತ್ತರ ಕನ್ನಡ ಬಿಲ್ಲೆ 

64 |ಸರ್ಕಾರಿ ಪಾಲಿಟೆಕ್ಸಿಕ್‌, ಜೋಯಿಡಾ-581186, ಉತ್ತರ ಕನ್ನಡ ಜಿಲ್ಲೆ 
65 7 ಸರ್ಕಾರಿ ಪಾಲಿಟೆಕ್ಸಿಕ್‌, ಮಹಾತ್ಮಗಾಂಧಿ ರೋಡ್‌, ಕಾರವಾರ-581301, 
66 | ಸರ್ಕಾರಿ ಪಾಲಿಟೆಕ್ಸಿಕ್‌, ಜೋಗ್‌ ರೋಡ್‌, ಹೊಸೂರು, ಸಿದ್ದಾಪುರ-181355, 
67 | ಸರ್ಕಾರಿ ಪಾಲಿಟೆಕ್ಲಿಕ್‌, ಎಪಿಎಂಸಿ ಯಾರ್ಡ್‌, ಹುಬ್ಬಳ್ಳಿ ರೋಡ್‌, ಮುಂಡಗೋಡ 

§ 22) ಶಿವಮೊಗ್ಗ ಜಿಲ್ಲೆ 
68 | ಸರ್ಕಾರಿ ಪಾಲಿಟೆಕ್ಲಿಕ್‌, ಉಳ್ಳಿ-ಸಾಗರ್‌ ರೋಡ್‌, ಸೊರಬ-577429 
69 [ವಐಎಸ್‌ಎಸ್‌ ಸರ್ಕಾರಿ ಪಾಲಿಟೆಕ್ಸಿಕ್‌, ನ್ಯೂ ಟೌನ್‌, ಭದ್ರಾವತಿ-577301, 
70 [ಸರ್ಕಾರಿ ಮಹಿಳಾ ವಸತಿ ಪಾಲಿಟೆಕ್ಸಿಕ್‌, ಸ್ಟಾಮಿ ವಿವೇಕಾನಂದ ವಕ್ಷ; ನ್ಹನ್‌, ಶಿವಮೊಗ್ಗ 577205 


fe 


ಸರ್ಕಾರಿ ಮಹಿಳಾ ಪಾಲಿಟೆಕ್ಸಿಕ್‌, ಸೊರಬರೋಡ್‌, ಶಿರಾಳಕೊಪ್ಪ-577428 


23) ದಾವಣಗೆರೆ ಜಿಲ್ಲೆ 


72 


ಡಿಆರ್‌ಆರ್‌ ಸರ್ಕಾರಿ ಪಾಲಿಟೆಕ್ಸಿಕ್‌, ಹಡದಿ ರೋಡ್‌, ರೂರಲ್‌ ಪೋಲಿಸ್‌ ಸೇಷನ್‌ ಹತ್ತಿರ, ದಾವಣಗೆರೆ- 


w 


| 577004 


73 


ಸರ್ಕಾರಿ ಪಾಲಿಟೆಕ್ಸಿಕ್‌, ಹೊಸಪೇಟ್‌ ರೋಡ್‌, ಹರಪನಹಳ್ಳಿ-583131 


74 


ಸರ್ಕಾರಿ ಪಾಲಿಟೆಕ್ಸಿಕ್‌, ಎಪಿಎಂಸಿ ಯಾರ್ಡ್‌, ಹರಿಹರ-577601. 


75 


ಸರ್ಕಾರಿ ಪಾಲಿಟಿಕ್ಸಿಕ, ಹೊನ್ನಾಳಿ, ದಾವಣಗೆರೆ ಜಿಲ್ಲೆ-577217 


76 


ಸರ್ಕಾರಿ ಪಾಲಿಟೆಕ್ಸಿಕ್‌, ಚನ್ನಗಿರಿ, ದಾವಣಗೆರೆ ಜಿಲ್ಲೆ- 577213 


24) ಚಾಮರಾಜನಗರ ಜಿಲ್ಲೆ 
(77 [ಸರ್ಕಾರಿ ಪಾಲಿಟೆಕ್ಸಿಕ್‌, ಚಾಮರಾಜನಗರ-571313, ಚಾಮರಾಜನಗರ ಜಿಲ್ಲೆ. 
25) ಉಡುಪಿ ಜಿಲ್ಲೆ 
78 | ಸರ್ಕಾರಿ ಪಾಲಿಟೆಕ್ಸಿಕ್‌, ಉಡುಪಿ-576107 
79 |ಸರ್ಕಾರಿ ಪಾಲಿಟೆಕ್ಸಿಕ್‌, ಪೋಲಿಸ್‌ ಸ್ಟೇಷನ್‌ ತಾಲ್ಲೂಕ್‌ ಆಫೀಸ್‌ ಹತ್ತಿರ, ಕಾರ್ಕಳ 
80 |ಸರ್ಕಾರಿಪಾಲಿಟೆಕ್ಲಿಕ್‌, ಬೆಳಪು, ಕಾಪುತಾಲ್ಲೂಕು. ಉಡುಪಿಜಿಲ್ಲೆ- 574117 
26) ಗದಗ್‌ ಜಿಲ್ಲೆ 
81 ಸರ್ಕಾರಿ ಪಾಲಿಟೆಕ್ಸಿಕ್‌, ಶಿವರತ್ನಕ್ಕಾಂಪಸ್‌, ಪಾಲ ಬಾದಮಿ ರೋಡ್‌, ಬೆಟಗಿರಿ, ಗದಗ್‌-582102 
82 |ಸರ್ಕಾರಿ ಪಾಲಿಟೆಕ್ಸಿಕ, ಎಸ್‌ಬಿಎಸ್‌ಎಸ್‌ ಸರ್ಕಾರಿ ಫಸ್ಟ್‌ ಗೇಡ್‌ ಡಿಗ್ರಿ ಕಾಲೇಜ್‌ ಕ್ಯಾಂಪಸ್‌, ಗಜೇಂದ್ರಗಡ 
| 27) ಚಿತ್ರದುರ್ಗ ಜಿಲ್ಲೆ 
83 [ಸರ್ಕಾರಿ ಪಾಲಿಟೆಕ್ಸಿಕ್‌, ಮುರುಗರಾಜೇಂದ್ರ ಸ್ಟೇಡಿಯಂ ಹತ್ತಿರ, ಸರ್ಕಾರಿ ಆರ್ಟ್ಸ್‌ ಕಾಲೇಜು ಮುಂಭಾಗ, 
ಚಿತ್ರದುರ್ಗ-577501. 
84 |ಸರ್ಕಾರಿ ಪಾಲಿಟೆಕ್ಸಿಕ್‌, ಎನ್‌ಹೆಚ್‌-48, ಯರದಕಟ್ಟೆ, ಹಿರಿಯೂರು-577599 
85 |ಸರ್ಕಾರಿ ಪಾಲಿಟೆಕ್ಸಿಕ್‌, ಗಾಂಧಿ ಸರ್ಕಲ್‌, ಓಲ್ಲ್‌ ಹಾಸಿಟಲ್‌ ಬಿಲ್ಲಿಂಗ್‌, ಹೊಸದುರ್ಗ-577527, 
28) ಹಾವೇರಿ ಜಿಲ್ಲೆ 
86 | ಸರ್ಕಾರಿ ಪಾಲಿಟೆಕ್ಲಿಕ, ಪಾಲ ರೋಡ್‌, ಹಾನಗಲ್‌-581104 
87 ಶೀ ಚನ್ನಕೇಶವ ಸರ್ಕಾರಿ ಪಾಲಿಟಿಕ್ಕಿಕ ಕಾರೇಜ್‌, ಗುಡ್ಡದ ಚನ್ನಹುರ, ಹಾನಗಲ್‌ ರೋಡ್‌, ಬಂಕಾಪುರ, 
29) ಬಾಗಲಕೋಟೆ ಜಿಲ್ಲೆ 
88 [ಸರ್ಕಾರಿ ಪಾಲಿಟೆಕ್ಕಿಕ್‌, ಬಾಗಲಕೋಟೆ, ಸೆಕ್ಷರ್‌ ನಂ. 43, ನವನಗರ್‌, ಬಾಗಲಕೋಟಿ-587103 
89 | ಸರ್ಕಾರಿ ಪಾಲಿಟೆಕ್ನಿಕ್‌, ಹಳೇ ತಹಶೀಲ್ದಾರ್‌ ಬಿಲ್ಲಿಂಗ್‌, ಬೀಳಗಿ-587116 
90 [ಸರ್ಕಾರಿ ಪಾಲಿಟೆಕ್ಸಿಕ, ಮಂತೂರ್‌ ರೋಡ್‌, ಮುಧೋಳ್‌-587313, 
9] 1ರ ಪಾಲಿಟೆಕ್ಸಿಕ್‌, 64/ಬಿ, ಅಶ್ರಯ ಕಾಲೋನಿ ಹತ್ತಿರ, ರಬಕವಿ ಬನಹಟ್ಟಿ 


ಅನುಬಂಧ -1(ಬಿ) 


ಇಂಜಿನಿಯರಿಂಗ್‌ ಕಾಲೇಜುಗಳ ಹೆಸರು ಮತ್ತು ವಿಳಾಸ 


ಕ್ರಸಂ ಬೆಂಗಳೂರು ಜಿಲೆ 
1 |ಸರ್ಕಾರಿ ಎಸ್‌ಸೆ.ಎಸ್‌.ಜೆ.ಟಿ ಸಂಸ್ಥೆ, ಶೇಷಾದ್ರಿ ರೋಡ್‌, ಕೆ.ಆರ್‌. ಸರ್ಕಲ್‌, ಬೆಂಗಳೂರು 
2 | ಸರ್ಕಾರಿ ಎಸ್‌.ಕೆ.ಎಸ್‌.ಜೆ.ಟಿ ಸಂಜೆ ಸಂಸ್ಥೆ, ಶೇಷಾದ್ರಿ ರೋಡ್‌, ಕೆ.ಆರ್‌. ಸರ್ಕಲ್‌, ಬೆಂಗಳೂರು 


ರಾಮನಗರ ಜಿಲ್ಲೆ 


ಸರ್ಕಾರಿ 


ಇಂಜಿನಿಯರಿಂಗ್‌ ಕಾಲೇಜು. ರಾಮನಗರ 


ಚಾಮರಾಜನಗರ ಜಿಲ್ಲೆ 


ಸರ್ಕಾರಿ 


ಇಂಜಿನಿಯರಿಂಗ್‌ ಕಾಲೇಜು, ಚಾಮರಾಜನಗರ 


ಮಂಡ್ವ ಜಿಲ್ಲೆ 


ಸರ್ಕಾರಿ 


ಇಂಜಿನಿಯರಿಂಗ್‌ ಕಾಲೇಜು, ಕೆ.ಆರ್‌.ಪೇಟೆ 


ಕೊಡಗು ಜಿಲ್ಲೆ 


ಸರ್ಕಾರಿ 


ಇಂಜಿನಿಯರಿಂಗ್‌ ಕಾಲೇಜು, ಕುಶಾಲನಗರ 


ಹಾಸನ ಜಿಲ್ಲೆ 


ಸರ್ಕಾರಿ 


ಇಂಜಿನಿಯರಿಂಗ್‌ ಕಾಲೇಜು, ಹಾಸನ 


ಸರ್ಕಾರಿ 


ಇಂಜಿನಿಯರಿಂಗ್‌ ಕಾಲೇಜು, ಮೊಸಳೆಹೊಸಳ್ಳಿ 


ಹಾವೇರಿ ಜಿಲ್ಲೆ 
ಮಾ 


ಸರ್ಕಾರಿ 


ಇಂಜಿನಿಯರಿಂಗ್‌ ಕಾಲೇಜು, ಹಾವೇರಿ 


ಉತ್ತರ ಕನ್ನಡ ಬಿಲ್ಲೆ 


10 


ಸರ್ಕಾರಿ 


ಇಂಜಿನಿಯರಿಂಗ್‌ ಕಾಲೇಜು. ಕಾರವಾರ 


ವಿಜಯನಗರ ಜಿಲ್ಲೆ 


ಸರ್ಕಾರಿ 


ಇಂಜಿನಿಯರಿಂಗ್‌ ಕಾಲೇಜು, ಹೂವಿನಹಡಗಲಿ 


ರಾಯಚೂರು ಜಿಲ್ಲೆ 


ಸರ್ಕಾರಿ 


ಇಂಜಿನಿಯರಿಂಗ್‌ ಕಾಲೇಜು, ರಾಯಚೂರು 


ಕೊಪ್ಪಳ ಜಲ್ಲೆ 


ಸರ್ಕಾರಿ 


ಇಂಜಿನಿಯರಿಂಗ್‌ ಕಾಲೇಜು, ತಳಕಲ್‌ 


ಸರ್ಕಾರಿ 


ಇಂಜಿನಿಯರಿಂಗ್‌ ಕಾಲೇಜು, ಗಂಗಾವತಿ 


ಚಿತ್ರದುರ್ಗ ಜಿಲ್ಲೆ 


15 


ಸರ್ಕಾರಿ 


ಇಂಜಿನಿಯರಿಂಗ್‌ ಕಾಲೇಜು, ಚಳ್ಳಕೆರೆ 


A 


ಅನುಬಂಧ -1(ಸಿ) 


ಸರ್ಕಾರಿ ಕಿರಿಯ ತಾಂತ್ರಿಕ ಶಾಲೆಗಳ ಹೆಸರು ಮತ್ತು ವಿಳಾಸ 


ಬಾಗಲಕೋಟೆ ಜಿಲ್ಲೆ 


ಸರ್ಕಾರಿ ಕಿರಿಯ ತಾಂತ್ರಿಕ ಶಾಲೆ ಬಾಗಲಕೋಟೆ 


ಬಳಾರಿ ಜಿಲ್ಲೆ 
5) ಹು 


ಸರ್ಕಾರಿ ಕಿರಿಯ ತಾಂತ್ರಿಕ ಶಾಲೆ, ಬಳ್ಳಾರಿ 


ಶಿವಮೊಗ್ಗ ಜಿಲ್ಲೆ 


ಸರ್ಕಾರಿ ಕಿರಿಯ ತಾಂತಿಕ ಶಾಲೆ, ಭದ್ರಾವತಿ 


ಗುಲಬರ್ಗಾ ಜಿಲ್ಲೆ 


ಸರ್ಕಾರಿ ಕಿರಿಯ ತಾಂತ್ರಿಕ ಶಾಲೆ, ಗುಲಬರ್ಗಾ 


ಹುಬ್ಬಳ್ಳಿ ಬಳೆ 


ಸರ್ಕಾರಿ ಕಿರಿಯ ತಾಂತ್ರಿಕ ಶಾಲೆ, ಹುಬ್ಬಳ್ಳಿ ಜಿಲ್ಲೆ 


ಮಂಗಳೂರು ಜಿಲ್ಲೆ 


ಸರ್ಕಾರಿ ಕಿರಿಯ ತಾಂತ್ರಿಕ ಶಾಲೆ, ಮಂಗಳೂರು 


